ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಬ ಸದಸ್ಯರ ಹೆಸರು 


405 


ಶ್ರೀ ಕೆ. ಹರೀಶ್‌ ಕುಮಾರ್‌ 
“ವಿಥಾಸ-ಸಭೆಯಿಂದ ಚುನಾಯಿತರಾದವರು) 


3) ಉತ್ತರಿಸುವ ದಿನಾಂಕ 10.12.2020 
4 ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 
ಪ್ರಶ್ನೆ ಉತ್ತರ 

(ಅ) | ಮಲೆನಾಡು ಪ್ರದೇಶಾಭಿವೃದ್ದಿ | ಮಲೆನಾಡು ಪ್ರದೇಶ ಅಭಿವೃಧ್ಧಿ ಮಂಡಳಿಯನ್ನು 
ಮರಿಡಳಿಯಲ್ಲಿ ಸದಸ್ಯರಾಗಿ | ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧಿನಿಯಮ 
ನಾಮನಿರ್ದೇಶನಗೊಳ್ಳಲು  ಸರ್ಕಾರಿ| 1991 (ಕರ್ನಾಟಿಕ ಅಧಿನಿಯಮ 1991ರ ಸಂಖ್ಯೆ:36) ಹಾಗೂ 
ನಿಯಮಾವಳಿಯಲ್ಲಿ ಇರುವ | ಮಲೆನಾಡು ಪ್ರದೇಶ ಅಭಿವೃಧ್ಧಿ ಮಂಡಳಿಯ (ತಿದ್ದುಪಡಿ 
ಮಾನದಂಡಗಳೇನು: (ಸ೦ಪೂರ್ಣ ಅಧಿನಿಯಮಗಳ ಸಂಖ್ಯೆ: 1993ರ 18 ಮತ್ತು 1994ರ 34), ; 
ವಿವರ ನೀಡುವುದು) ಕಾಯ್ದೆ ರೂಪಿಸಲಾಗಿದ್ದು, ಅಧ್ಯಾಯ !! ಪ್ರಕರಣ 3 (3) ರಲ್ಲಿ | 


“ರಾಜ್ಯ ಸರ್ಕಾರದಿಂದ ನಾಮ ವಿರ್ದೇಶಿತರಾದ 
ಹತ್ತು ಮಂದಿಯನ್ನು ಮೀರದ ಸದಸ್ಯರು, ಅವರ 
ಪೈಕಿ ಇಬ್ಬರು ಅನುಸೂಚಿತ ಜಾತಿಗಳು ಮತ್ತು 
ಒಬ್ಬರು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ 
ವ್ಯಕ್ತಿಗಳು ಸದಸ್ಯರಾಗಿರತಕ್ಕದ್ದು” 
ಎಂಬುದಾಗಿರುತ್ತದೆ. 
ಮಂಡಳಿಯ ಅಧಿನಿಯಮದ ಅಧ್ಯಾಯ ॥, ಸೆಕ್ಸೆನ್‌- 
5ರಲ್ಲಿ ಹುದ್ದೆಯ ಸದಸ್ಯತ್ವಕ್ಕೆ ಅನರ್ಹತೆ ಬಗ್ಗೆ ಈ ಕೆಳಕಂಡ 
ಮಾನದಂಡಗಳಿರುತ್ತವೆ: 
1 ಒಬ್ಬ ವ್ಯಕ್ತಿಯು ಅವಮ:--' 
ಎ) ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ, ನೈತಿಕ 
ಅಧಃಪತನವನ್ನೊಳಗೊಳ್ಳುವ ಒಂದು 
ಅಪರಾಧಕ್ಕಾಗಿ ದೋಷಸಿದಿ, ಯಾಗಿದ್ದು ಕಾರವಾಸದ 
ಶಿಕ್ಲಿಗೆ ಗುರಿಯಾಗಿದ್ದರೆ; ಅಥವಾ 
ಬಿ) ಅಸ್ಕಸ್ಥಚಿತ್ರದವನಾಗಿದ್ದು, ಹಾಗೆಂದು ಒಂದು 
ಸಕ್ಷಮ ನ್ಯಾಯಾಲಯದಿಂದ ಘೋಷಿತನಾಗಿದ್ದರೆ; 
ಅಥವಾ 
ಸಿ) ಅನುನ್ನುಕತ್ತ ದಿವಾಳಿಯಾಗಿದೆ: ಅಥವಾ 
ಡಿ) ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ 
ಅಥವಾ ಕೇ೦ದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಒಡೆತನ ಅಥವಾ ನಿಯಂತ್ರಣದಲ್ಲಿರುವ ಒಂದು 
ನಿಕಾಯ ಅಥವಾ ನಿಗಮದ ಸೇವೆಯಿಂದ ತೆಗೆದು 
ಹಾಕಲಾದವನಾಗಿದ್ಮದೆ ಅಥವಾ ವಜಾ 
ಆದವನಾಗಿದ್ಮರೆ; ಅಥವಾ 


ವಿ 


"3 ©. 


ಪ್ರಶ್ನ 


ಉತ್ತರ 


ಇ) 
ಯಾವುದೇ ಕಾರ್ಯದಲ್ಲಿ ಅಥವಾ 
ಮಂಡಳಿಯೊಡನೆ ಅಥವಾ ಆದರ ಅಡಿಯಲ್ಲಿ 
ಅಥವಾ ಅದರ ಮೂಲಕ ಅಥವಾ ಅದರ 
ಪರವಾಗಿ ಯಾವುದೇ ಕರಾರು ' ಅಥವಾ 
ನಿಯೋಜನೆಯಲ್ಲಿ ಸ್ವತಃ ಅವನು ಅಥವಾ ಅವನ 
ಪಾಲುದಾರನು ಪ್ರತ್ಯಕ್ಷವಾಗಿ ಅಥವಾ 
ಪರೋಕ್ಷವಾಗಿ ಯಾವುದೇ ಶೇರನ್ನು ಅಥವಾ 
ಹಿತಾಸಕ್ತಿಯನ್ನು ಹೊಂದಿದ್ದರೆ; 
ಎಫ್‌) ಮಂಡಳಿಯ ಪರವಾಗಿ ವೇತನ ಪಡೆಯುವ 
ನ್ಯಾಯವಾದಿಯಾಗಿ ನಿಯೋಜಿತನಾಗಿದರೆ 
ಅಥವಾ ನ್ಯಾಯವಾದಿಯ ನಿಯೋಜನೆಯನ್ನು 
ಒಪ್ಪಿಕೊಂಡಿದೆ; 
ಸದಸ್ಯನಾಗಿ ನೇಮಿತವಾಗುವುದಕ್ಕೆ 
ಸದಸ್ಯನಾಗಿರುವುದಕೆ ಅನರ್ಹನಾಗಿರತಕ್ಕದ್ದು. 
2 ಒಬ್ಬ ವ್ಯಕ್ತಿಯು ಮಂಡಳಿಯ ವ್ಯವಹಾರಗಳಿಗೆ 
ಸಂಬಂಧಪಟ್ಟಂತೆ ಯಾವುದೇ ಜಾಹಿರಾತನ್ನು 
ಸೇರಿಸಲಾದ ಯಾವುದೇ ವೃತ್ತ ಪತ್ರಿಕೆಯಲ್ಲಿ ಶೇರು ಅಥವಾ 
ಹಿತಾಸಕ್ತಿಯನ್ನು ಹೊಂದಿದ್ದಾನೆಂಬ ಕಾರಣ 
ಮಾತ್ರದಿಂದಲೇ()ನೇ  ಉಪ-ಪ್ರಕರಣ(ಇ) ಖಂಡದ 
ಅಡಿಯಲ್ಲಿ ಅನರ್ಹನಾಗತಕ್ಕುದಲ್ಲ ಅಥವಾ ಸದರಿ 
ಖಂಡದ ಅರ್ಥವ್ಯಾಪ್ಲಿಯಲ್ಲಿ ಯಾವುದೇ ಕರಾರು ಅಥವಾ 
ವಿಯೋಜನೆಯಲ್ಲಿ ' ಯಾವುದೇ ಶೇರು ಅಥವಾ 
ಹಿತಾಸಕ್ತಿಯನ್ನು ಹೊಂದಿದ್ದಾನೆಂದು ಭಾವಿಸತಕ್ಕುದಲ್ಲ. 


ಮತ್ತು 


pd 


(ಆ) 


ಮಲೆನಾಡು 
ಮಂಡಳಿಯಲ್ಲಿ 


[ಪ್ರಸ್ತುತ 
ಪ್ರದೇಶಾಭಿವೃದ್ದಿ 
ಅಧಿಕೃತವಾಗಿ 
ಕಾರ್ಯನಿರ್ವಹಿಸುತ್ತಿರುವ 
ಸದಸ್ಯರುಗಳ ವಿವರ ಮತ್ತು 
ಸದಸ್ಯರಾಗಿ ನೇಮಕಗೊಳದಿರುವ 
ಸದರಿ ಮಂಡಳಿಯ ವ್ಯಾಪ್ತಿಯಲ್ಲಿ 
ಬರುವ ಕರ್ನಾಟಿಕ ವಿಧಾನ 
ಪರಿಷತ್ತು ಶಾಸಕರುಗಳ ವಿವರ 
ವೀಡುವುದು: ಹಾಗೂ ಈ ಮಂಡಳಿಗೆ 
ಕಾನೂನು ರೀತಿಯಲ್ಲಿ ಸದಸ್ಯರಾಗಿ 
ನೇಮಕಗೊಳ್ಳಬೇಕಾದ ಕರ್ನಾಟಿಕ 
ವಿಧಾನ ಪರಿಷತ್‌ ಸದಸ್ಯರನ್ನು 
ಯಾವಾಗ 
ಸೇರ್ಪಡೆಗೊಳಿಸಲಾಗುವುದು: 


ಮಲೆನಾಡು ಪ್ರದೇಶ ಅಭಿವೃದ್ದಿ ಮಂಡಳಿಯ ಸದಸ್ಯರ 
ವಿವರವನ್ನುಅನುಬಂಧ -1 ರಲ್ಲಿ ನೀಡಲಾಗಿದೆ. 

ಮಂಡಳಿಗೆ ಸದಸ್ಯರಾಗಿ ನೇಮಕಗೊಳ್ಳದಿರುವ ' ಮಾನ್ಯ 
ವಿಧಾನ ಪರಿಷತ್‌ ಸದಸ್ಯರುಗಳ ವಿವರ ಈ 


ಕೆಳಕ೦ಡಂತಿಬೆ: 
[_ತ.ಸಂ ಸದಸ್ಯರ ಹೆಸರು 
1 ಶ್ರೀ ಹರೀಶ್‌ ಕುಮಾರ್‌ 
| ಶ್ರೀ ಠುದ್ರೇಗೌಡರು 
ಶ್ರೀ ಎಸ್‌.ಎಲ್‌.ಧರ್ಮೇಗೌಡರು 
| ಶ್ರೀಮತಿ ವೀಣಾ ಅಚ್ಚಯ್ಯ 


2 
3 
4 


— 


ಸದರಿ , ಮಾನ್ಯ ವಿಧಾನ ಪರಿಷತ್‌ ಸದಸ್ಯರುಗಳನ್ನು 
ಕಾನೂನು ರೀತಿಯಲ್ಲಿ ಮಂಡಳಿಗೆ ಸದಸ್ಯರಾಗಿ ನೇಮಕ 
ಮಾಡಲು “ ಮಲೆನಾಡು ಪ್ರದೇಶಾಭಿವೃದ್ದಿ ಮಂಡಳಿ 


"| ಅಧಿನಿಯಮ 1991” ರಲ್ಲಿ ಅವಕಾಶವಿರುವುದಿಲ್ಲ. 


ಮಂಡಳಿಯ ಆದೇಶದಿಂದ ಮಾಡಲಾದ |' 


ಪಕ 
ಈ ಮಂಡಳಿಯಲ್ಲಿನ ಕರ್ತವ್ಯ 
_[ಲೋಪವು ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ; ಬಂದಿದ್ಮಲ್ಲಿ, ಈ ಬಗ್ಗೆ 
ಸರ್ಕಾರದ ನಿಲುವೇನು? (ಸಂಪೂರ್ಣ 
| ವಿವರ ಒದಗಿಸುವುದು) 
ಸಂಖ್ಯ:ಪಿಡಿಎಸ್‌ 96 ಪಿಟಿಪಿ.2020 


(ಈ ಹೌದು. ಮಂಡಳಿಯಲ್ಲಿ, ಕರ್ತವ್ಯ ಲೋಪವೆಸಗಿದ 


`ಹಿಂದಿನ ಕಾರ್ಯದರ್ಶಿಗಳ ಮೇಲೆ`ಶಿಸ್ತು`ಕ್ರಮ ಕೈಗೊಳ್ಳಲು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸಿ 
ಕ್ರಮವಹಿಸಲಾಗಿದೆ. 


ಬೆ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


7] 


ಚುಕೆೆ ಗುರುತಿನ ಪ್ರಶ್ನೆ ಸ೦ಂಖ್ಯ-405ರ ಅನುಬಂಧ-1 


ಮಾನ್ಯ ಲೋಕಸಭಾ /ವಿಧಾನ ಸಭಾ /ವಿಧಾನ ಪರಿಷತ್‌ ಸದಸ್ಯರುಗಳು ಹಾಗೂ 
ನಾಮ ನಿರ್ದೇಶಿತ ಸದಸ್ಯರುಗಳ ವಿವರಗಳು 


" (ದಿನಾಂಕೂ7-12-2020)ರವರೆಗಿನ ವಿವರ 


7 ಈೋಕಸಭಾ ಸದಸ್ನರು/ನಿಧಾನ 
ಸಂ ಮಂಡಳಿಯ ಸದಸ್ಯರು ಕ್ಷೇತ್ರದ ಹೆಸರು ಸಭಾ ಸದಸ್ಯರು/ವಿಧಾನ 
ಪರಿಷತ್‌ ಸದಸ್ಯರು 
TT ಲೋಕಸಭಾ ಸದಸ್ಯರು | 
ಪಾಠಿ ಜೆಳಗಾವಿ ಮಾನ್ಯ ಲೋಕಸಭಾ ಸದಸ್ಯರು 
ತ್ರೀ. ಅಣ್ಣಾಸಾಹೇಬ್‌ ಜೊಲ್ಲೆ ಚೆಕ್ಕೋಡಿ ಮಾನ್ಯ ಲೋಕಸಭಾ ಸದಸ್ಯರು 
ಶೀ. ಶ್ರೀನಿವಾಸ್‌ ಪ್ರಸಾದ್‌ ಚಾಮರಾಜನಗರ | ಮಾನ್ಯ ಲೋಕಸಭಾ ಸದಸ್ಯರು 
ಶ್ರೀ. ಜಿ.ಎಂ.ಸಿದ್ದೇಶ್ವರ ದಾವಣಗೆರ ಮಾನ್ಯ ಲೋಕಸಭಾ ಸದಸ್ಯರು 
[ಶ್ರೀ- ಶಿವಕುಮಾರ ಚನ್ನಬಸಪ್ಪ ಉದಾಸಿ ಹಾವೇರಿ ಮಾನ್ಯ ಲೋಕಸಭಾ'ಸೆದಸ್ಕರು 
ಶೀ. ಪ್ರಹ್ಲಾದ್‌ ಜೋಷಿ | ಧಾರವಾಡ ಮಾನ್ಯ ಲೋಕಸಭಾ ಸದಸ್ಯರು 
ಶ್ರೀ. ಪ್ರಜ್ವಲ್‌ ರೇವಣ್ಣ ಹಾಸನ ಮಾನ್ಯ ಲೋಕಸಭಾ ಸದಸ್ಯರು | 
| ಕುಮಾರಿ. ತೋಭಾ ಕರಂದ್ಹಾಜೆ 7 ಉಡುಪಿ-ಚಿಕ್ಕಮಗಳೊರು | ಮಾನ್ಯ ಲೋಕಸಭಾ ಸದಸ್ಯರು 
ಶೀ. ಪ್ರತಾಪ ಸಂಹ — ಮೈಸೊರು ಮಾನ್ಯ ಲೋಕಸಭಾ ಸದಸ್ಯರು 
ಶ್ರೀ. ಬಿ. ವೈ. ರಾಘವೇಂದ್ರ ಶಿವಮೊಗ್ಗೆ ಮಾನ್ಯ ಲೋಕಸಭಾ ಸದಸ್ಯರು 
ಶ್ರೀ: ನಳಿನ್‌ ಕುಮಾರ್‌ ಕಟೀಲು | ದಕ್ಷಿಣ ಕನ್ನಡ ಮಾನ್ಯ ಲೋಕಸಭಾ ಸದಸ್ಯರು 
ಶ್ರೀ ಅನೆಂತಕುಮಾರ್‌ ಹೆಗಡೆ ಉತ್ತರೆ ಕನ್ನೆಡ ಮಾನ್ಯ'ಪೋಕಸಭಾ ಸದಸ್ಯರು 
ವಿಧಾನ ಸಭಾ ಸದಸ್ಯರುಗಳು 
ಬೆಳಗಾವಿ ಜಿಫ್‌ 
r ಮೋಕಸಭಾ ಸದೆಸ್ಕರು/ವಿಧಾನ 
ಸಂ ಮಂಡಳಿಯ ಸದಸ್ಯರು ಕ್ಷೇತ್ರದ ಹೆಸರು ಸಭಾ ಸದಸ್ಯರು/ವಿಧಾನ 
| ಪರಿಷತ್‌ ಸದಸ್ಯರು 
ತ್ರೀ. `' ಉಮೇಶ್‌ "ವಿ. ಕತ್ತಿ ಹುಕ್ಕೇರಿ ಮಾನ್ಯ ವಿಧಾನಸಭಾ ಸದಸ್ಯರು 
ತ್ರೀ. ವಿಶ್ವನಾಥ್‌ ಚೆಂದ್ರಶೇಖರ್‌ ಸವದತ್ತಿ ಯಲ್ಲಮ್ದ | ಮಾನ್ಯ ವಿಧಾನಸಭಾ ಸದಸ್ಮರು 
ಮಾಮನಿ 3 ಕು p) ) 
ಶೀ ಕ್‌ಜಲಗಿ ಮಹಾಂತೇಶ್‌ ಬೈಲಹೊಂಗಲ | ಮಾನ್ಯ ವಿಧಾನಸಭಾ ಸದಸ್ಯರು 
3 ಮಗ್‌ ಮಹಾಂತೇಶ್‌ ಕಿತ್ತೂರು ಮಾನ್ಯ ವಿಧಾನಸಭಾ ಸದಸ್ಯರು 
ಡಾ॥ ಅಂಜಲಿ`ಹೇಮಂತ್‌ ನಿಂಬಾಳ್ಕರ್‌ ಖಾನಾಪುರ ಮಾನ್ಯ ವಿಧಾನೆಸಭಾ ಸದಸ್ಯರು 
ಶ್ರೀ ಸತೀಶ್‌`ಎಲ್‌'ಜಾರಕಿಹೊಳಿ ಯಮಕನಮರಡಿ ಮಾನ್ಯ ವಿಧಾನಸಭಾ ಸದಸ್ಯರು 
ಶ್ರೀಮತಿ. ಲಕ್ಷ್ಮೀ ಹೆಬ್ಬಾಳ್ಳರ್‌ ಜೆಳಗಾವಿ (ಗ್ರಾಮೀಣ) | ಮಾನ್ಯ ವಿಧಾನಸಭಾ ಸದಸ್ಯರು | 
ಶ್ರೀ ಅಭಯ್‌ ಪಾಟಿಲ್‌ ಬೆಳಗಾವಿ (ದಕ್ಷಿಣ) ಮಾನ್ಯ ವಿಧಾನೆಸಭಾ ಸದಸ್ಯರು 
ಶ್ರೀ. ಅನಿಲ್‌ ಎಸ್‌. ಬೆನ್‌ ಬೆಳಗಾವಿ (ಉತ್ತರ) ಮಾನ್ಯ ವಿಧಾನಸಭಾ ಸದಸ್ಯರು 


"WE 


ಚಾಮರಾಜನಗರ ಜಿಲ್ಲೆ - 
ತೊಣಸಧಾ ಸದಸ್‌ರು/ನಧಾನ 
ಮಂಡಳಿಯ ಸದಸ್ಯರು FA ತ್ರದ ಹೆಸರು ಸಭಾ ಸದಸ್ಕರು/ವಿಧಾನ 
ಪರಿಷತ್‌ ಸದಸ್ಯರು 
10 ']ಶ್ರೀ. ಆರ್‌. ನೆರೇಂದ್ರ 1 ಹನೂರು ಮಾನ್ಯ ವಿಧಾನಸಭಾ ಸದಸ್ಯರು 
1 ಶ್ರೀ ಎನ್‌ ಮಹೇಶ್‌ ಕೊಳ್ಳೇಗಾಲ (ಎಸ್‌.ಸಿ) | ಮಾನ್ಯ ವಿಧಾನಸಭಾ ಸದಸ್ಯರು 
ಶ್ರೀ. ಸಿ. ಪುಟ್ಟರಂಗ ಟ್ಟಿ ಚಾಮರಾಜನಗರ ಮಾನ್ಯ ವಿಧಾನಸಭಾ ಸದಸ್ಯರು 
13 ಶ್ರೀ. ಸಿ. ಎಸ್‌. ನಿರೆಂಜನ್‌ ಕುಮಾರ್‌ ಗುಂಡ್ಲುಪೇಟೆ ಮಾನ್ಯ ವಿಧಾನಸಭಾ ಸದಸ್ಯರು 
ಚಿಕ್ಕಮಗಳೊರು ಜಿಲ್ಲೆ” 
14 7ಶೀ. ಟೆ. ಡಿ. ರಾಜೇಗೌಡ ಶೈಂಗೇರಿ ಮಾನ್ಯ ವಿಧಾನಸಭಾ ಸದಸ್ಯರು 
7 Bs ಎಂ ಪ 'ಸಮಾರಸ್ವಾಮ ಮೂಡಗೆಕ ಎಸ್‌) ಮಾನ್ಯ ನಧಾನಸಧಾ ಸದಸ್ಕರು 
16 |ಶ್ರೀ.ಸಿ.ಟಿ. ರವಿ ಚಿಕ್ಕಮಗಳೂರು ಮಾನ್ಯ ವಿಧಾನಸಭಾ ಸದಸ್ಯರು 
17 ಶೀ. ಬ್‌ಪ್ರಕಾಕ್‌ ಕಡೊರು ಮಾನ್ಯ `ನಧಾನಸಧಾ ಸದಸ್ಯರು 
18 ಶ್ರೀ. ಡಿ. ಎಸ್‌. ಸುಕೇಶ್‌ ತಕಿಚೆರೆ | ಮಾನ್ಯ ವಿಧಾನಸಭಾ ಸದಸ್ಯರು 
ದಾವಣಗೆರೆ ಜಿಲ್ಲೆ 
19 ]ಶೀ. ಮಾಡಾಳ್‌ ವಿರುಪಾಕ್ಷಪ್ಪ ಚನ್ನಗಿರಿ ಮಾನ್ಯ ವಿಧಾನಸಭಾ ಸದಸ್ಯರು 
20] ಪ್ರೋ ಎನ್‌. ಲಿಂಗಣ್ಣ ಮಾಯಾಕೊಂಡ (ಎಸ್‌ಸಿ) | ಮಾನ್ಯ ವಿಧಾನಸಭಾ ಸದಸ್ಯರು 
31 |ಶ ಎಂ. ಪಿ; ರೇಣುಕಾಚಾರ್ಯ ಹೊನ್ನಾಳಿ ಮಾನ್ಯ ವಿಧಾನಸಭಾ ಸದಸ್ಯರು 
ಧಾರವಾಡ ಬಿಲ್ಲೆ 
27"]ಶೀ ಅಮೃತ್‌ ದೇಸಾಯಿ ಧಾರವಾಡ 7 ಮಾನ್ಯ ವಿಧಾನಸಭಾ "ಸದಸ್ಯರು" 
23] ಶ್ರೀ. ಅರವಿಂದ ಬೆಲ್ಲದ ಹುಬ್ಬಳ್ಳಿ ಧಾರವಾಡ ಮಾನ್ಯ ವಿಧಾನಸಭಾ ಸದಸ್ಯರು 
| (ಪಶ್ಚಿಮ) 
24 |ಶ್ರೀ.ಸಿ. ಎಂ. ನಿಂಬಣ್ಣನವರ್‌ ಕಲಘಟಗಿ ಮಾನ್ಯ ವಿಧಾನಸಭಾ ಸದಸ್ಕರು 
ಹಾಸನ ಜಿಲ್ಲೆ 
75 7ಶ್ರೀ ಶಂಗೇಶ್‌ ಕೆಎಸ್‌ ಬೇಲೂರು" ಮಾನ್ಯ ವಿಧಾನಸಭಾ ಸದಸ್ಯರು 
26 ಶೀ. ಹೆಚ್‌. ಡಿ. ರೇವಣ್ಣ ಹೊಳೆನರಸೀಪುರ ಮಾನ್ಯ ವಿಧಾನಸಭಾ ಸದಸ್ಯರು 
27 | ಶ್ರ ಪ್ರೀತಮ್‌ ಜೆ. ಗೌಡ ಹಾಸನ ಹ ವಿಧಾನಸಭಾ ಸದಸ್ಯರು 
78 ಶ್ರೀ ಹೆಚ್‌. ಕುಮಾರಸ್ವಾಮಿ -| ಸಕಲೇಶಪುರ (ಎಸ್‌ಸಿ) ಮಾನ್ಯ`ವಿಧಾನಸಭಾ ಸದಸ್ಯರು 
| ೨9 ಶ್ರೀ. ಎ. ಟಿ. ರಾಮಸ್ಪಾಮಿ ಅರಕಲಗೂಡು | ಮಾನ್ಯ ವಿಧಾನಸಭಾ ಸದಸ್ಯರು 
ಹಾವೇರಿ ಜಿಲ್ಲೆ 
30 1ಶೀ ಸಿ. ಎಂ. ಉದಾಸಿ ಹಾನಗಲ್‌ ಮಾನ್ಯ ವಿಧಾನಸಭಾ ಸದಸ್ಯರು 
7 3 ಬಸವರಾಜ್‌ ಬೊಮ್ಮಾಹಿ ಶಗ್ಗಾರವ್‌ ಮಾನ್ಯ `ಪಧಾನಸಭಾ ಸದಸ್ಯರು 
3713 ನೆಹರು ಚ. ಓಲೇಕಾರ್‌ ಹಾಷೇರಿ ಎಸ್‌.ಸಿ) ಮಾನ್ಯ ವಿಧಾನಸಭಾ ಸದಸ್ಯರು 
3737ಶೀ ಬಿ. ಸಿ. ಪಾಟೇಲ್‌ ಹಿರೇಕೆರೂರು ಮಾನ್ಯ ವಿಧಾನಸಭಾ ಸದಸ್ಯರು 
34 ಶ್ರೀ. ಬಳ್ಳಾರಿ ವೀರೂಪಾಕ್ಷಪ್ಪ ರುದ್ರಪ್ರ ಬ್ಯಾಡಗಿ ಮಾನ್ಯ ವಿಧಾನೆಸಭಾ ಸದಸ್ಯರು 
ಕೊಡಗು ಜಿಲ್ಲೆ 
35 13 ಕಜಿ ಬೋಪಯ್ಯ ವೀರಾಜಪೇಟೆ ಮಾನ್ಯ ವಿಧಾನಸಭಾ ಸದಸ್ಯರು 
36 ]ಶೀ. ಎಂ. ಪ. ಅಪ್ಪಚ್ಚು ರಂಜನ್‌ IN ಮಡಿಕೇರಿ ಮಾನ್ಯ ವಿಧಾನಸಭಾ ಸದಸ್ಯರು 


@ 
ಮಂಗಫಾರು ಜತ್ತಿ 
| ಲೋಕಸಭಾ ಸದಸ್ಯರು /ವಿಧಾನ 
ಕ್ರಸಂ ಮಂಡಳಿಯ ಸದಸ್ಯರು ಕ್ಷೇತ್ರದ ಹೆಸರು ಸಭಾ ಸದಸ್ಕರು/ವಿಧಾನ 
ಸರಿಷಡ್‌ ಸದಸ್ಯರು ೬ 
37 ಶ್ರೀ. ಎಸ್‌. ಅಂಗಾರ ಸುಳ್ಳ (ಎಸ್‌.ಸಿ) ಮಾನ್ಯ ವಿಧಾನಸಭಾ ಸದಸ್ಯರು 
38 ಶೀ ಸಂಜೀವ್‌ `ಮಠರದೂರು ತಾರು ಮಾನ್ಯ ಪಧಾನಸಧಾ ಸರ್ಕರ | 
39 ತೀ. ಉಮೆನಾಥೆ ಎ. ಕೋಟ್ಯಾನ್‌ ಮೂಡಬಿಡ್ರೆ ಮಾನ್ಯ ವಿಧಾನಸಭಾ ಸದಸ್ಯರು 
(೫ 1ಶ್ರೀ. ಹರೀಶ್‌ ಪೊಂಜ ಗಡ ಮಾನ್ಯ ವಿಧಾನಸಭಾ ಸದಸ್ಯರು 


[ಕಾ ರಾಷ್‌ ನಾಯ್ಯ ಉಪಾ ಬಂಜ್ಞಾಕ | ಮಾನ್ಯ ಪಧಾನಸಘಾ ಸದಸ್ಕಹ 
42 [ಡಾ ಭರತ್‌ ತೆಟ್ಟಿವೈ ಮಂಗಳೂರು ನಗರ] ಮಾನ್ಯ ನಧಾನಸಭಾ ಸದಸ್ಯರು 
ಉತ್ತರ) 
೫ pe aE ನ (ನಗರ | ಹಾನ್ಯ`'ನಧಾನಸಧಾ ಸದಸ್ಕ್ಥರು 
4 [5 ಡ ಪಾಡ್‌ ಷಾಗಕಾಹ ಗಪಾಕ್ಯ ನಧಾಫ ಸದರ 
`ಮೈಸೂರು ಕ್ತ 
45 7ಶ್ರೀ ಅನಿಲ್‌ ಕುಮಾರ್‌ ಹೆಚ್‌.ಡಿ. ಕೋಣ ಎಸ್‌ಟ)'7 ಮಾನ್ಯ ವಿಧಾನಸಭಾ ಸದಸ್ಯರು] 
16 ಶ್ರೀ ಹೆಚ್‌ ಫಿ ಮಂಜುನಾಥ್‌ ಹುಣಸೂರು ಮಾನ್ಯ ವಿಧಾನೆಸಭಾ ಸದಸ್ಯರು 
47 ಕಾ ಕ ಮಹದೇವ್‌ ಸಿರಿಯಾಪಟ್ರಣ ಮಾನ್ಯ ವಿಧಾನಸಭಾ ಸದಸ್ಮಹು 
ಶಷಮೊಗ್ಗ ಹ 1 
ಮಾನ್ಯ ಮುಖ್ಕಮಂತ್ರಿಗಘ 
48 | ಶ್ರೀ. ಬಿ. ಎಸ್‌. ಯಡಿಯೂರಪ್ಪ ಶಿಕಾರಿಪುರ ಹಾಗೂ ವಿಧಾನಸಭಾ 
ಸದಸ್ಯರು 
35 ಕ್ರೀ ಕ. ಎಸ್‌. ಈತ್ನರಪ್ಪ | —ವಮೊಗ್ಗ ನಗರ) | ಮಾನ್ಯ ಪಧಾನಸಭಾ ಸದಸ್ಕರು 
30 "1 ಶ್ರೀ. ಎಸ್‌. ಕುಮಾರ್‌ ಬಂಗಾರಪ್ಪ ಸೊರಬ ಮಾನ್ಯ ವಿಧಾನಸಭಾ ಸದಸ್ಯರು 
T5753 3ರ ನವಾನತ ವನ್ಯ ನಧಾನ್‌ಧಾ ಸರದ 
52 [8 ಕ. ಬಿ. ಅಶೋಕ ನಾಯ್ಕ್‌ ತಿವಮೊಗ್ಗ ಗ್ರಾಮಾಂತರ) ಮಾನ್ಯ ವಿಧಾನಸಭಾ ಸದಸ್ಯರು 
ಹ್‌ (ಎಸ್‌.ಸಿ) 
53] ತ್ರ ಆರಗ ಜ್ಯಾನೇಂದ್ರ ತಾರ್ಥಹಕ್ಥ [ ಹಾನ್ಯ ಪಧಾನಸಧಾ ಸದಸ್ಯರು 
54 ಶ್ರೀ. ಹೆಜ್‌. ಹರತಾಳು ಹಾಲಪ್ಪ ಸಾಗರ ಮಾನ್ಯ ವಿಧಾನಸಭಾ ಸದೆಸ್ಯರು | 
ಉಡುಪಿ ಜಿ | 
55 7ಶೀ ರಘುಪತ ಭಟ್‌ ಉಡುಪ ಮಾನ್ಯ ನಿಧಾನಸಧಾ ಸದಸ್ಯರು 
56 ಶ್ರೀ. ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕುಂದಾಪುರ ಮಾನ್ಯ ವಿಧಾನೆಸಭಾ ಸದಸ್ಯರು 
57 ಶ್ರೀ. ಬಿ. ಎಂ. ಸುಕುಮಾರ್‌ ಕಟ್ಟಿ 2 ಬೈಂದೂರು ಮಾನ್ಯ ವಿಧಾನಸಭಾ ಸದಸ್ಯರು 
383 ವ ಸನೀಲ್‌ ಕುಮಾರ್‌ ಕಾರ್ಕಳ ಮಾನ್ಯ ವಿಧಾನಸಭಾ ಸದಸ್ಯರು 
58” `ಲಾಲಾಜಿ`'ಆರ್‌ ಮೆರಡೆನ್‌ ಕಾಹು ಮಾನ್ಯ ವಿಧಾನಸಭಾ ಸೆದಸ್ಕರು 


© 


ಉತ್ತರ ಕನ್ನಡ ಚಕ್ಷ k 
ಲೋಕಸಭಾ ಸದೆಸ್ಕರು/ನಿಧಾನೆ 
ಮಂಡಳಿಯ ಸದಸ್ಯರು ಕ್ಷೇತ್ರದ ಹೆಸರು ಸಭಾ ಸದಸ್ಯರು/ವಿಧಾನ 
ಪರಿಷತ್‌ ಸದಸ್ಯರು 
ಕಾಗೇರಿ | ಶಿರಸಿ ಮಾನ್ಯ ವಿಧಾನಸಭಾ ಸದಸ್ಯರು 
ಶ್ರೀಮತಿ. `ರೂಪಾಲಿ ಎಸ್‌ ನಾಯ್ಕ್‌ | ಕಾರವಾರ ಮಾನ್ಯ ವಿಧಾನಸಭಾ ಸದಸ್ಯೆ 
ಶ್ರ ಸುನೀರ್‌'ಜ'ನಾಯ್ಯ್‌ ಭಟ್ಕಳ ಮಾನ್ಯ ನಧಾನ್‌ಧಾ ಸವರ 
ದ ಕುಮಟಾ ಮಾನ್ಯ`ವಿಧಾನಸಭಾ ಸದಸ್ಯರು" | 
f ವಡೇತಪಾಂಡೆ ಹೆಳೆಯಾಳ ಮಾನ್ಯ ವಿಧಾನಸಭಾ ಸರಸ್ಕಹ] 
B ಅರಬ್ಯೈಲ್‌ ಶಿವರಾಮ ಹೆಬ್ಬಾರ್‌ ಯಲ್ಲಾಪುರ ಮಾನ್ಯ ವಿಧಾನಸಭಾ ಸದಸ್ಯರು 
Ti ಮಾನ್ಯ ವಿಧಾನ ಪರಿಷತ ಸದಸ್ಕರು 
r ER ಮಾನ್ಯ ನಿಧಾನ ಪಕಷ್‌ 
1 ಶ್ರೀ. ಆಯನೂರು ಮಂಜುನಾಥ್‌ ನೈರುತ್ಯ ಪದವೀದರ ಕ್ಷೇತ್ರ 4 ದಸ್ಕರು 
pe] 
se [SE HON ವಾಯುವ್ಯ ಪದವೀದರ ಮಾನ್ಯ ವಿಧಾನ ಪರಿಷತ್‌ | 
Ris 1 ಕ್ಷೇತ್ರ ಸದಸ್ಯರು 
SR 
3 ಶ್ರೀ. ಸಂಕನೂರ ಎಸ್‌. ವಿ ಪಶಿಮ ಪದವೀದರ ಕ್ಷತ್ರ | ಮೌನ್ಯ ಏಧಾನ ಪರಿಷತ್‌ 
_ ಜನ ಸದಸ್ಯರು 
| ಮಾನ ವಧಾನ ಪರಷತ್‌ 
4 ಶೀ ಭೋಜೇಗೌಡ ನೈರುತ್ಯ ಶಿಕ್ಷಕರ ಕ್ಷೇತ್ರ 8 ಸ 
8 ಣ್‌ ಗಿರ್‌. 
[ ಶ್ರೀ. ಶ್ರೀಕಂಠೇಗೌಡ ದಕ್ಷಿಣ ಪದವೀದರ ಕೇತ್ರ ಮಾನ್ಯ ವಿಧಾನ" ಪರಿಷಹ್‌ 
ನ ac ಸದಸ್ಯರು 
HR 
6 [ಶ್ರೀ ಬಸವರಾಜ ಎಸ್‌. ಹೊರಟ್ಟಿ ಪಶ್ಚಿಮ ಶಿಕ್ಷಕರ ಕ್ಷತ್ರ | ಮೌನ್ಯ ರ 
RE Eb) 
ಮಾನ್ಸ ನಿಧಾನ ಪಕಷತ್‌ 
pS ಅರುಣ್‌ ಶಹಪೂರ್‌ ವಾಯುವ್ಯ ಶಿಕ್ಷಕರ ಕ್ಷೇತ್ರ $ ಸದಸ್ಯರು 
ಮಾನ ವಿಧಾನ ಪರಿಷತ್‌ 
8 ಶ್ರೀ. ಮರಿತಿಬ್ಬೇಗೌಡ ದಕ್ಷಿಣ ಶಿಕ್ಷಕರ ಕ್ಷೇತ್ರ ® ಸದಸ್ಯರು 
R K ಮಾನ್ನ ವಿಧಾನ ಪರಿಷತ್‌ 
9 ಶ್ರೀ ಆರ್‌, ಪ್ರಸನ್ನ ಕುಮಾರ್‌ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ p ಸದಸಕು 
Tr ನ ಮಾನ್ನ ವ 3 ಪರಷತ್‌ 
10 |ಶ್ರೀ ಶ್ರೀನಿವಾಸ ಮಾನೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ b ಸ್ಯ ಸ 
ರ್‌ ಸ ಮಾನ ನಧಾನ ಪರಷತ್‌ 
il > ಪ್ರದೀಪ್‌ ಶೆಟ್ಟರ್‌ | ಸಯ ಸಂಸ್ಥೆಗಳ ಶತ * ಸದಸ್ಯರು 
x 7 ಮಾನ ವಿಧಾನ ಪರಿಷತ್‌ 
12 |ಶ್ರೀ ಸಂದೇಶ್‌ ನಾಗರಾಜ್‌ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 3 ಸದಸ್ಯರು 
ಮಾನ ವಿಧಾನ ಪರಿಷತ್‌ 
13 |ಶ್ರೀ ಆರ್‌ ಧರ್ಮಸೇನ್‌ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಫ ಸದಸ್ಯರು 
ಮಾನ ವಿಧಾನ ಪೆರಿಷತ್‌ 
| 14 |ಶ್ರೀ ಮಹಂತೇಶ್‌ ಎಂ ಕವಟಗಿಮಠ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 4 ಸದಸ್ಯರು 


kl 
| 


WN A ತನಾ ಸರ್‌ ವಧ 

ಸಸಂ ಮಂಡಳಿಯ ಸದಸ್ಯರು ಕ್ಷೇತ್ರದ ಹೆಸರು ಸಭಾ ಸದಸರು/ವಿಧಾನ 
ಪರಿಷತ್‌ ಸದಸ್ಯರು 
5 |8 ನಿನನ ಲಾನ್‌ ಪಾಟೀಲ | ಸೋಯ ನಗಳ ಕತ್ತ | 

"16 | ಶ್ರೀ ಎಂ." ಪಿ. ಸುನೀಲ್‌ ಸುಬ್ರಮಣಿ | ಸ್ಥಳೀಯ ಸಂಸ್ಥೆಗಳ ಕ್ಷತ್ರ ನನ್ಯ ಸ ಸರಿಷ್ಠತ್ಟ" 
| 7 |ಶೀ ಎಂ. ಕೆ. ಪ್ರಾಣೇಶ್‌ | ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ |" ಪುನ್ಯ ಸೆ 
18 2 ಕೋಟ ಶ್ರೀನಿವಾಸ | ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ". ಮಾನ್ಯ ಸ್‌ 
19 |ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಮಾನ್ಯ ಸ ಪಕಷ್‌ 
20 |ಶೀ ಶ್ರೀಕಾಂತ್‌ ಎಲ್‌ ಘೋಟ್ಟೇಕರ್‌ | ಸ್ಥಳೀಯ ಸಂಸ್ಥೆಗ ಕ್ಷೇತ | ಮಾನ್ಯ ರ 
2: |ಶಿೀ ಎಂ. ಎ. ಗೋಪಾಲ ಸ್ವಾಮಿ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಸಾ Fr 


ul 


(W ನಾಮ ನಿರ್ದೇಶಿತ ಸದಸ್ಯರು 


ಅಧ್ಯಕ್ಷರು ಹಾಗೂ ನಾಮನಿರ್ದೇಶಿತ 


1 | ಮಾನ್ಯ ಶ್ರೀ ಕೆಎಸ್‌. "ಗುರುಮೂರ್ತಿ 1 
ಸದಸ್ಯರು 


ಶ್ರೀ ಎನ್‌.ಶೇಖರಪ್ಪ ಬಿನ್‌ ವೀರಭದ್ರಪ್ಪ, 
1 ನಾಮ ನಿರ್ದೇಶಿತ ಸದಸ್ಯರು 


ಶಿಕಾರಿಪುರ ತಾ | 
[ಶ್ರೀ ಹೆಚ್‌.ಆರ್‌.ಅಶೋಕ್‌ ನಾಯಕ್‌ ಬಿನ್‌ 
3. 1 ನಾಮ ನಿರ್ದೇಶಿತ ಸದಸ್ಯರು 
ಹೆಚ್‌.ಕೆ ರುದ್ರಪ್ಪ ನಾಯಕ್‌, ಸೊರಬ ತಾ | 
— —— 
"1 ಶ್ರೀ ಬಿ.ಹೆಚ್‌.ರಾಘವೇಂದ್ರ ಬಿನ್‌ 
4 | ಹೇರಂಬರಾಬ್‌ ಹೆಚ್‌.ಕೆರೆಕೊಪ್ಪ, 1 ನಾಮ ನಿರ್ದೇಶಿತ ಸದಸ್ಯರು 


ಭೀಮನಕೋಣೆ, ಸಾಗರ ತಾ 
ಗ್ರಾನವಾಗದರ್‌ ವನ್‌ ನವ ತತ 
ಶಿವಮೊಗ್ಗ ತಾ 

6 SAI oS 1 ನಾಮ ನಿರ್ದೇಶಿತ ಸದಸ್ಯರು. 
ಕೀರ್ತಿಶೇಷ, ಮಂಗಳೂರು. 

ಶ್ರೀಮತಿ ಸುಧಾಮಣಿ ಬೋರಯ್ಯ ಬಿನ್‌ 


| ನಾಮ ನಿರ್ದೇಶಿತ ಸದಸ 
| ಬಸಣ್ಣ, ಭದ್ರಾವತಿ ತಾಃ K ಸದಸ್ಯರು 


1 ನಾಮ ನಿರ್ದೇಶಿತ ಸದಸ್ಯರು 


8 1 ನಾಮ ನಿರ್ದೇಶಿತ ಸದಸ್ಯರು 


| | ಶ್ರೀ ಮಹದೇವಪ್ಪ ಎ.ಕೆ ಬಿನ್‌ ಕೆಂಚಪ್ಪ. 
| ಭದ್ರಾವತಿ 
i ಶ್ರೀ ಗಣೇಶ ನಾಯ್ಯ ಬಿನ್‌ ಹನುಮಂತಪ್ಪ, 
9» [S I ನಾಮ ನಿರ್ದೇಶಿತ ಸದಸ್ಯರು 
ಹಿರೇಕೆರೊರು ತಾ 
ಶ್ರೀ ಎ.ಜಯರಾಮ ಭಂಡಾರಿ ಬಿನ್‌ ಲೇಟ್‌ 
“0 1. ನಾಮ ನಿರ್ದೇಶಿತ ಸದಸ್ಯರು 
ಕೃಷ್ಣ ಭಂಡರಿ, ಕುಂದಾಪುರ ತಾಃ (4 
1 ಜಲ್ಲಾ ಪಂಚಾಯತ್‌ ಅಧ್ಯಕ್ಷರುಗಳು 13 ಮಂಡಳಿಯ ವ್ಯಾಪ್ತಿಯ 1 ಜಿಲ್ಲೆಗಳು | 


(2 ]ಜಿಲ್ಲಾಧಿಕಾರಿಗಳು 3 | ಮಂಡಳಿಯ ವ್ಯಾಪಿಯ ॥ ಜಿಲ್ಲೆಗಳು 
3 [ಕಾರ್ಯದರ್ಶಿಗಳು 1 | ಮಂಡಳಿಯ ವ್ಯಾಪ್ತಿಯ ೫ ಜಿಲ್ಲೆಗಳು | 


